KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ನವೆಂಬರ್‌ ೧೧, ೨೦೧೦ (ಕಾರ್ತೀಕ ೨೦ ಶಕ ವರ್ಷ ೧೯೩೨) ಸಂಚಿಕೆ ೪೪ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:140/10-11, ದಿನಾ೦ಕ:28ನೇ ಸೆಪ್ಟೆಂಬರ್‌, 2010 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬಿ.ನಾರಾಯಣಪುರ ಗ್ರಾಮದ 
ಪುಷ್ಪಾಂಜಲಿ ಟೆಂಟ್‌ ರಸ್ತೆ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 19 ಕುಟುಂಬಗಳು ವಾಸವಾಗಿದ್ದು, ಈ 


ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ 
ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ವಿತ್ವಕ್ಕೆ 
ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿ೦ದ, ಈ ಪ್ರದೇಶವನ್ನು 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು 
ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
(ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾಂಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾ೦ಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾ೦ಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 


(೧೨೧೭) 


೧೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 





ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಪೂರ್ವ ತಾಲ್ಲೂಕು, 

ಕೆ.ಆರ್‌.ಪುರ ಹೋಬಳಿ ಬಿ.ನಾರಾಯಣಪುರ ಗ್ರಾಮದ ಪುಷ್ಪಾಂಜಲಿ ಟೆಂಟ್‌ ರಸ್ತೆ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ. | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ತುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ಪುಷ್ಪಾಂಜಲಿ ಟೆಂಟ್‌ ರಸ್ತೆ |ಜೆ. ಲಕ್ಷ್ಮಣ ಬಿನ್‌ 76 0.06 ರಸ್ತೆ ಖಾಸಗಿ ಸ್ವತ್ತು ರಸ್ತೆ ಖಾಲಿ ಜಾಗ 
ಕೊಳಚೆ ಪ್ರದೇಶ | ರಾಮಚಂದ್ರರಾವ್‌ ಮತ್ತು ರಸ್ತೆ 
ಬಿ.ನಾರಾಯಣಪುರ ಮತ್ತು ಇತರರು 
ಗ್ರಾಮ, ಕೆ.ಆರ್‌.ಪುರ 
ಹೋಬಳಿ, ಬೆ೦ಗಳೂರು 
ಪೂರ್ವ ತಾಲ್ತೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 398 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:144/10-11, ದಿನಾ೦ಕ:28ನೇ ಸೆಪ್ಟೆಂಬರ್‌, 2010 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬಾಬುಸಾಬ್‌ಪಾಳ್ಯ ಕೊಳಚೆ ಪ್ರದೇಶದ ಈ 
ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 123 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ 
ಪಾಲಿಕೆ ವತಿಯಿಂದ ಸ್ಪಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು 
ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ 
ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
(ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಟನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾಂಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾ೦ಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾಂಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ೧೨೧೯ 





ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 
ಕೆ.ಆರ್‌.ಪುರ ಹೋಬಳಿ ಬಾಬುಸಾಬ್‌ಪಾಳ್ಯ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 















































ಕ. | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ತುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ಬಾಬುಸಾಬ್‌ಪಾಳ್ಯ ಗ್ರಾಮಠಾಣ ದ 2.00 [ನಂಜಪ್ಪ ಖಾಲಿ ಮಲ್ಲಪ್ಪ ವಿನಾಯಕ 
ಕೊಳಚೆ ಪ್ರದೇಶ, ಗಾರ್ಡನ್‌ ನಿವೇಶನ ಲೇಔಟ್‌ ದೇವಸ್ಥಾನ 
ಬಾಬುಸಾಬ್‌ಪಾಳ್ಯ ಗ್ರಾಮ, ರಸ್ತೆ 
ಕೆ.ಆರ್‌.ಪುರ ಹೋಬಳಿ, 
ಬೆಂಗಳೂರು ಪೂರ್ವ 
ತಾಲ್ತೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 399 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 141 ಎಲ್‌ಜಿಕೆ 2010, ಬೆಂಗಳೂರು, ದಿನಾಂಕ:12ನೇ ಅಕ್ಟೋಬರ್‌, 2010 
ನಮೂನೆ 29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5)ನೇ ಉಪ-ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ 20.08.2009ರ ದಿನಾಂಕದ ಎಲ್‌ಎನ್‌ಡಿ ಸಿಆರ್‌ 171/08-09 ಕ್ರಮ 
ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಕಾಲುದಾರಿ ಜಮೀನು 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಹಾಗೂ ಪ್ರಾದೇಶಿಕ ಆಯುಕ್ತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ 
ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, ಸರ್ಕಾರಿ ಖರಾಬು ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು 
ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ. 


























ಅನುಸೂಚಿ 

ಜಮೀನು ಇರುವ ಗ್ರಾಮ ಅಮಾನಿಪೂರ್ಣಸಾಗರ ಕೆರೆ 

ತಾಲ್ತೂಕು ಚಿಕ್ಕಬಳ್ಳಾಪುರ 

ಜಿಲ್ಲೆ ಚಿಕ್ಕಬಳ್ಳಾಪುರ 

ಸದರಿ ಭಾಗದ ವರ್ಣನೆ ಸರ್ಕಾರಿ ಖರಾಬು 

ಖರಾಬ್‌ ಸರಿ ಸುಮಾರು ವಿಸ್ತೀರ್ಣ 2.00 ಎಕರೆ (ಸ.ನಂ.144) 

ಮೇರೆಗಳು ಪೂರ್ವಕ್ಕೆ: ಸ.ನಂ.141ರ ಉಳಿಕೆ ಜಮೀನು 
ಪಶ್ಚಿಮಕ್ಕೆ: ಸ.ನಂ.141ರ ಉಳಿಕೆ ಜಮೀನು 
ಉತ್ತರಕ್ಕೆ: ಗಡಿ 
ದಕ್ಷಿಣಕ್ಕೆ: ಸ.ನಂ.128ರ ಜಮೀನು 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 409 ಇ. ಈಶ್ವರ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಮಂ.) 


೧೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894 ಭೂಸ್ವಾಧೀನ ಕಾಯಿದೆ ಕಲಂ4(1) ಮತ್ತು 17(4)ರ ಅನ್ವಯ (ರೈಲ್ವೆ ಮಾರ್ಗದ ಅಗಲೀಕರಣಕ್ಕಾಗಿ) ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಯೂ/ಸಿಆರ್‌/71/2010-11, ದಿನಾಂಕ:7ನೇ ಸೆಪ್ಟೆಂಬರ್‌, 2010 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ (ಅಗಲೀಕರಣದ) ಸಲುವಾಗಿ ನೈರುತ್ಯ ರೈಲ್ವೆ 
ಇಲಾಖೆಯವರಿಗೆ ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 

1991 ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33 ನೇ ತಿದ್ದುಪಡಿಯಾದ ಮತ್ತು 1984 ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 1894 ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ 
ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ 
ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ, ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣ(4)ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ)ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನಂ. ಕಂಇ/28/ಭೂಸ್ವಾಚ/2002 ದಿನಾಂಕ : 20-12-2002 ರ ಪ್ರಕಾರ ಅನುಮತಿ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯು೦ಟು ಮಾಡುವುದಾಗಲಿ 
ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ, ಅಡಮಾನ, ಹಸ್ತಾಂತರ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚ, ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾ, ದಾವಣಗೆರೆ ಇವರ ಮಂಜೂರಾತಿ ಪಡೆಯದೇ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ 
ಜಮೀನಿನ ಅ೦ತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿ೦ದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

















ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು : ಹರಪನಹಳ್ಳಿ ಹೋಬಳಿ : ತೆಲಗಿ ಗ್ರಾಮ : ತೆಲಗಿ 
ಕ್ರ ಖಾತೇದಾರರ ಹೆಸರು ಅನುಭವದಾರರ ಸರ್ವೆ ತರಹೆ ಸರಹದ್ದುಗಳು (ಸರ್ವೆ ನಂಬರು) ಯಾವ ದಿಕ್ಕಿಗೆ ಒಟ್ಟು ಆಕಾರ. 
ಸಂ. | (ಹೌಸ್‌ಲಿಸ್ಟ್‌ ರಿಜಿಸ್ಟರ್‌/ಆರ್‌ಟಿಸಿ ಪ್ರಕಾರ) ಹೆಸರು ನಂಬರು ಪೂರ್ವ ಪಶಿಮ ಉತರ ದಕಿಣ ಭೂಸ್ವಾ ವಿಸ್ತೀರ್ಣ ರೂ-ಪೈ. 
p ತ್ರ ೪ 
ಧೀನವಾಗಿದೆ ಎ-ಸೆಂ. 
1 2 3 4 5 6 7 8 9 10 11 12 
1. ಕೆ. ಹುಸೇನ್‌ ಸಾಬ್‌ ಬಿನ್‌ ಹಸನ್‌ ಸ್ವಂತ 59 ಪೈಕಿ ಖುಷ್ಕಿ ಇದೇ ಈಗಾಗಲೆ 58 60 ಪೂರ್ವಕ್ಕೆ 0-15 0-19 
ಸಾಬ್‌ (1-48) ನಂಬರಿನಲ್ಲಿ ಭೂಸ್ವಾಧೀನ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
2. | 1) ಕುರುಬರ ಗುಡ್ಡಪ್ಪ ಸ್ವಂತ 60 ಪೈಕಿ ಖುಷ್ಕಿ ಇದೇ ಈಗಾಗಲೆ 59 61 ಪೂರ್ವಕ್ಕೆ 0-30 0-38 
2) ಕುರುಬರ ದಿಳ್ಳೆಪ್ಪ ಬಿನ್‌ ಕರಿಯಪ್ಪ ತಿ. ನಂಬರಿನಲ್ಲಿ ಭೂಸ್ವಾಧೀನ 
ಪುರ (2-49) ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 










































































ಗ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ೧೨೨೧ 
ಕ್ರ ಖಾತೇದಾರರ ಹೆಸರು ಅನುಭವದಾರರ ಸರ್ವೆ ತರಹೆ ಸರಹದ್ದುಗಳು (ಸರ್ವೆ ನಂಬರು) ಯಾವ ದಿಕ್ಕಿಗೆ ಒಟ್ಟು ಆಕಾರ. 
ಸಂ. | (ಹೌಸ್‌ಲಿಸ್ಟ್‌ ರಿಜಿಸ್ಟರ್‌/ಆರ್‌ಟಿಸಿ ಪ್ರಕಾರ) ಹೆಸರು ನಂಬರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭೂಸ್ವಾ ವಿಸ್ತೀರ್ಣ ರೂ-ಪೈ. 
ಧೀನವಾಗಿದೆ ಎ-ಸೆಂ. 
2 3 4 5 6 7 8 9 10 11 12 
1 ಬಣಕಾರ ವೀರಭದ್ರಪ್ಪ ಸ್ವಂತ 61 ಪೈಕಿ | ಖುಷ್ಕಿ ಇದೇ ಈಗಾಗಲೆ 60 62/ಎ ಪೂರ್ವಕ್ಕೆ 0-29 0-37 
2) ಕುರುಬರ ಹೊನ್ನಪ್ಪ ನಂಬರಿನಲ್ಲಿ ಭೂಸ್ವಾಧೀನ 
3) ಭಜಂತ್ರಿ ಹನುಮಂತಪ್ಪ ಉಳಿಕೆ ಪಡಿಸಿಕೊಂಡ 
4) ವಡ್ರ ಹನುಮಂತಪ್ಪ ಜಮೀನು ಪ್ರದೇಶ 
5) ಕುರುಬರ ನಿಂಗಪ್ಪ (2-50) 
1)ವಡ್ರ ಗೂರಪ್ಪ ಬಿನ್‌ ತಿಮ್ಮಪ್ಪ ಆರ್‌. ಸಿದಪ್ಪ 62/ಎ | ಖುಷ್ಕಿಗೋಳ | ಇದೇ ಈಗಾಗಲೆ 61 62/ಬಿ1 ಪೂರ್ವಕ್ಕೆ 0-23 0-29 
ತಿ.ಪುರ (62/ಎ 0-23) ಬಿನ್‌ ಚನ್ನಬಸಪ್ಪ ಪೈಕಿ. ವೆಬಾವಿ. ನಂಬರಿನಲ್ಲಿ ಭೂಸ್ವಾಧೀನ 
2)ಆರ್‌. ಸಿದಪ್ಪ ಬಿನ್‌ ಚನ್ನಬಸಪ್ಪ ಉಳಿಕೆ ಪಡಿಸಿಕೊಂಡ 
(62/ಎಬಿ 3-50) ಜಮೀನು ಪ್ರದೇಶ 
ಆರ್‌.ಸಿದ್ದಪ್ಪ ಬಿನ್‌ ಚನ್ನಬಸಪ್ಪ (1-24) ಸ್ವಂತ 62/ಬಿ1 ಖುಷ್ಕಿ ಇದೇ ಈಗಾಗಲೆ 62/ಎ 62/ ಬಿ2ಬಿ ಪೂರ್ವಕ್ಕೆ 0-10 0-12 
ಪೈಕಿ. ನಂಬರಿನಲ್ಲಿ ಭೂಸ್ವಾಧೀನ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
ಆರ್‌. ಸಿದ್ದಪ್ಪ ಬಿನ್‌ ಚನ್ನಬಸಪ್ಪ ಸ್ವಂತ 62/ಬಿ/2ಬಿ | ಖುಷ್ಕಿ ಇದೇ ಈಗಾಗಲೆ 62/ಬಿ1 62/ಸಿ ಪೂರ್ವಕ್ಕೆ 0-11 0-14 
(62/ಬಿ2ಬಿ1 ವಿ.1-16) ಪೈಕಿ. ನಂಬರಿನಲ್ಲಿ ಭೂಸ್ವಾಧೀನ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
ಆರ್‌. ಸಿದ್ದಪ್ಪ ಬಿನ್‌ ಚನ್ನಬಸಪ್ಪ ಸ್ವಂತ 62/ಸಿ ಖುಷ್ಕಿ ಇದೇ ಈಗಾಗಲೆ 62/ 62/ಡಿ ಪೂರ್ವಕ್ಕೆ 0-20 0-25 
(2-56) ನಂಬರಿನಲ್ಲಿ ಭೂಸ್ವಾಧೀನ ಬಿ/2ಬಿ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
ಏಳೂರು ರಮೇಶ ಬಿನ್‌ ಲೇಟ್‌ ಏಳೂರು ಸ್ವಂತ ಆರ್‌. 62/8 ಖುಷ್ಕಿ ಇದೇ ಈಗಾಗಲೆ 62/ಸಿ 63 ಪೂರ್ವಕ್ಕೆ 0-06 0-07 
ಹಾಲಪ್ಪ. (0-75) ಮಹೇಶ್ವರಪ್ಪ ಪೈಕಿ. ನಂಬರಿನಲ್ಲಿ ಭೂಸ್ವಾಧೀನ 
ಬಿನ್‌ ಉಳಿಕೆ ಪಡಿಸಿಕೊಂಡ 
ಚನ್ನಬಸಪ್ಪ ಜಮೀನು ಪ್ರದೇಶ 






























































ದೃಶಿಶಿಪಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 
ಕ್ರ ಖಾತೇದಾರರ ಹೆಸರು ಅನುಭವದಾರರ ಸರ್ವೆ ತರಹೆ ಸರಹದ್ದುಗಳು (ಸರ್ವೆ ನಂಬರು) ಯಾವ ದಿಕ್ಕಿಗೆ ಒಟ್ಟು ಆಕಾರ. 
ಸಂ. | (ಹೌಸ್‌ಲಿಸ್ಟ್‌ ರಿಜಿಸ್ಟರ್‌/ಆರ್‌ಟಿಸಿ ಪ್ರಕಾರ) ಹೆಸರು ನಂಬರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭೂಸ್ವಾ ವಿಸ್ತೀರ್ಣ ರೂ-ಪೈ. 
ಧೀನವಾಗಿದೆ ಎ-ಸೆಂ. 
1 2 3 4 5 6 7 8 9 10 11 12 
9. | ಏಳೂರು ರಮೇಶ ಬಿನ್‌ ಲೇಟ್‌ ಏಳೂರು ಆರ್‌. 63/ಎ ಖುಷ್ಕಿ ಇದೇ ಈಗಾಗಲೆ 62/ಡಿ 63/ಬಿ ಪೂರ್ವಕ್ಕೆ 0-15 0-19 
ಹಾಲಪ್ಪ. (2-13) ಮಹೇಶ್ವರಪ್ಪ ನಂಬರಿನಲ್ಲಿ ಭೂಸ್ವಾಧೀನ 
ಬಿ ಉಳಿಕೆ ಪಡಿಸಿಕೊಂಡ 
ಚನ್ನಬಸಪ್ಪ ಜಮೀನು ಪ್ರದೇಶ 
10. ರಾಚಣ್ಣನವರ ಮಹೇಶ್ವರಪ್ಪ ಬಿನ್‌ ಸ್ವಂತ 63/ಬಿ ಖುಷ್ಕಿ ಇದೇ ಈಗಾಗಲೆ 63/ಎ 64 ಪೂರ್ವಕ್ಕೆ 0-22 0-28 
ಚನ್ನಬಸಪ್ಪ (3-08) ನಂಬರಿನಲ್ಲಿ ಭೂಸ್ವಾಧೀನ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
11, ಕೆ.ಅಬ್ಬುಲ್‌ ಸಾಬ್‌, ರಹಮತುಲ್ಲಾ, ಕಾಗದದ 64 ಖುಷ್ಕಿ ಇದೇ ಈಗಾಗಲೆ 63/ಬಿ 666 ಪೂರ್ವಕ್ಕೆ 0-20 0-26 
ಶಫೀಸಾಬ್‌, ಸೈಫುಲ್‌ ಬಿನ್‌ ಮಹಬೂಬ್‌ ಬುಡೇನ್‌ ಬೀ ನಂಬರಿನಲ್ಲಿ ಭೂಸ್ವಾಧೀನ 
ಸಾಬ್‌. (2-47) ಬಿನ್‌ ಮಹ ಉಳಿಕೆ ಪಡಿಸಿಕೊಂಡ 
ಬೂಬ್‌ ಸಾಬ್‌ ಜಮೀನು ಪ್ರದೇಶ 
12. | ಆರ್‌ ಮಹೇಶ್ವರಪ್ಪ ಬಿನ್‌ ಚನ್ನಬಸಪ್ಪ ಸ್ವಂತ 66/ಎ ಖುಷ್ಕಿ ಇದೇ ಈಗಾಗಲೆ 64 66/ಬಿಸಿ ಪೂರ್ವಕ್ಕೆ 0-41 0-53 
(2-52) ನಂಬರಿನಲ್ಲಿ ಭೂಸ್ವಾಧೀನ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
13. | 1ಕೆ. ದುರುಗಪ್ಪ, 2)ಹನುಮಪ್ಪ, ಭಜಂತ್ರಿ 66/ಬಿಸಿ | ಖುಷ್ಕಿ ಇದೇ ಈಗಾಗಲೆ 66/ಎ 66/8 ಪೂರ್ವಕ್ಕೆ 0-43 0-55 
3)ಶಂಕ್ರಪ್ಪ, 4)ವಿಠೋಬಪ್ಪ ಪುಂಡಲೀಕಪ್ಪ ನಂಬರಿನಲ್ಲಿ ಭೂಸ್ವಾಧೀನ 
5)ಪುಂಡಲೀಕಪ್ಪ, ಬಿನ್‌ ಕೊರವರ ಬಿನ್‌ ಹೊನ್ನಪ್ಪ ಉಳಿಕೆ ಪಡಿಸಿಕೊಂಡ 
ಹೊನ್ನಪ್ಪ, 6) ಇಸ್ಮಾಯಿಲ್‌ ಬಿನ್‌ ಜಮೀನು ಪ್ರದೇಶ 
ಬುಡೇನ್‌ಸಾಬ್‌ (2-44) 
14. | ಆರ್‌. ಅಂಬಾಸಪ್ಪ ಬಿನ್‌ ಬಸಪ್ಪ ಸ್ವಂತ 66/ಡಿ ಖುಷ್ಕಿ ಇದೇ ಈಗಾಗಲೆ ಭೂ 66/ಬಿಸಿ 277 ಪೂರ್ವಕ್ಕೆ 0-45 0-58 
(3-08) ನಂಬರಿನಲ್ಲಿ ಸ್ವಾಧೀನ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 







































































ಗ-ಓ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ೧೨೨೩ 
ಕ್ರ ಖಾತೇದಾರರ ಹೆಸರು ಅನುಭವದಾರರ ಸರ್ವೆ ತರಹೆ ಸರಹದ್ದುಗಳು (ಸರ್ವೆ ನಂಬರು) ಯಾವ ದಿಕ್ಕಿಗೆ ಒಟ್ಟು ಆಕಾರ. 
ಸಂ. | (ಹೌಸ್‌ಲಿಸ್ಟ್‌ ರಿಜಿಸ್ಟರ್‌/ಆರ್‌ಟಿಸಿ ಪ್ರಕಾರ) ಹೆಸರು ನಂಬರು ಪೂರ್ವ ಪಶಿಮ ಉತರ ದಕಿಣ ಭೂಸ್ವಾ ವಿಸ್ತೀರ್ಣ ರೂ-ಪೈ. 
ಜೆ | ಸ್ನ ಧೀನವಾಗಿದೆ ಎ-ಸೆಂ. 
1 2 3 4 5 6 7 8 9 10 11 12 
15. 1)ಆರ್‌.ಬಸಮ್ಮ ಬಿನ್‌ ಆರ್‌ ಈಶ್ವರಪ್ಪ, ಹರಿಹರದ 277 ಪೈಕಿ. ಖುಷ್ಕಿ ಇದೇ ಈಗಾಗಲೆ 66/ಡಿ 276, 278 ಪೂರ್ವಕ್ಕೆ 1-05 1-34 
2)ಹರಿಹರದ ನಜೀರ್‌ಸಾಬ್‌ ಬಿನ್‌ ರಮೀಜಾಬೀ ನಂಬರಿನಲ್ಲಿ ಭೂಸ್ವಾಧೀನ 
ಬುಡೇನ್‌ಸಾಬ್‌ (2-16) ಕೋಂ ಉಳಿಕೆ ಪಡಿಸಿಕೊಂಡ 
3)ಹರಿಹರದ ರಮೀಜಾಬೀ ಕೋಂ ಹರಿಹರದ ಜಮೀನು ಪ್ರದೇಶ 
ಹರಿಹರದ ರಹಿಮಾನ್‌ಸಾಬ್‌. (2-16) ರಹಿಮಾನ್‌ಸಾಬ್‌ 
16. ಶ್ರೀಮತಿ.ಪಿ.ನಾಗರತ್ನಮ್ಮ ಕೋಂ.ಲೇಟ್‌ ಪೂಜಾರ್‌ 276/ಎ ಖುಷ್ಕಿ ರಿ.ಸ. ನಂ. ಈಗಾಗಲೆ 68 276/ಬಿ ಪೂರ್ವಕ್ಕೆ 0-28 0-36 
ಪಿ.ವೀರಭದ್ರಪ್ಪ. (4-16) ವೀರಭದ್ರಪ್ಪ ಪೈಕಿ 278 ಭೂಸ್ವಾಧೀನ 
ಬಿನ್‌ ಈರಪ್ಪ, ಪಡಿಸಿಕೊಂಡ 
ಹರಪ ನಹಳ್ಳಿ ಪ್ರದೇಶ 
17. | ಸುಪಾರಿ ಹನುಮಂತಪ್ಪ ಬಿನ್‌ ಹಾಲಪ್ಪ. ಸ್ವಂತ 276/ಬಿ ಖುಷ್ಕಿ ರಿ.ಸ. ನಂ. ಈಗಾಗಲೆ 276/ಎ 270 ಪೂರ್ವಕ್ಕೆ 0-20 0-26 
(2-59) ಪೈಕಿ 278 ಭೂಸ್ವಾಧೀನ 
ಪಡಿಸಿಕೊಂಡ 
ಪ್ರದೇಶ 
18, ರಸ್ತೆ (1-51) ಸರ್ಕಾರಿ 68/ಪಿ ಖುಷ್ಕಿ ರಿಸ. ನಂ. ಈಗಾಗಲೆ 277 276 ಪೂರ್ವಕ್ಕೆ 0-41 — 
277 ಭೂಸ್ವಾಧೀನ 
ಪಡಿಸಿಕೊಂಡ 
ಪ್ರದೇಶ 
19. | 1) ಆನಂದಪ್ಪ ಕೆ. ಬಿನ್‌ ಹನುಮಂತಪ್ಪ, ಎ. 270/2ಎ ಖುಷ್ಕಿಗೋಳ ರಿಸ. ನಂ. ಈಗಾಗಲೆ 276 270/3 ಪೂರ್ವಕ್ಕೆ 0-58 0-74 
(1-00) ಮಾರ್ತಾಂಡಚಾ ಪೈಕಿ ವೆಬಾವಿ 278 ಭೂಸ್ವಾಧೀನ 
2) ಎ.ಓಮೇಶ ಬಿನ್‌ ಲೇಟ್‌ ರಿ ಬಿನ್‌ ಪಡಿಸಿಕೊಂಡ 
ಮಾರ್ತಾಂಡಚಾರ್‌ (6-94 1/2) ಗಣೇಶಚಾರಿ ಪ್ರದೇಶ 
20. | ಕಳಸದ ಬೆನವಪ್ಪ ಬಿನ್‌ ಹೊಳಿಯಪ್ಪ ಸ್ವಂತ 270/3 ಖುಷ್ಕಿ ರಿಸ. ನಂ. ಈಗಾಗಲೆ 270/2 269 ಪೂರ್ವಕ್ಕೆ 0-19 0-24 
(4-24) ಪೈಕಿ 278 ಭೂಸ್ವಾಧೀನ 
ಪಡಿಸಿಕೊಂಡ 
ಪ್ರದೇಶ 











































































































೧೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 
ಕ್ರ ಖಾತೇದಾರರ ಹೆಸರು ಅನುಭವದಾರರ ಸರ್ವೆ ತರಹೆ ಸರಹದ್ದುಗಳು (ಸರ್ವೆ ನಂಬರು) ಯಾವ ದಿಕ್ಕಿಗೆ ಒಟ್ಟು ಆಕಾರ. 
ಸಂ. | (ಹೌಸ್‌ಲಿಸ್ಟ್‌ ರಿಜಿಸ್ಟರ್‌/ಆರ್‌ಟಿಸಿ ಪ್ರಕಾರ) ಹೆಸರು ನಂಬರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭೂಸ್ವಾ ವಿಸ್ತೀರ್ಣ ರೂ-ಪೈ. 
ಧೀನವಾಗಿದೆ ಎ-ಸೆಂ. 
1 2 3 4 5 6 7 8 9 10 11 12 
21. | ಕಳಸದ ಬೆನವಪ್ಪ ಬಿನ್‌ ಹೊಳಿಯಪ್ಪ ಸ್ವಂತ 269 ಪೈಕಿ ಖುಷ್ಕಿ ಇದೇ ಈಗಾಗಲೆ 270/3 268 ಪೂರ್ವಕ್ಕೆ 0-15 0-19 
(1-95) ನಂಬರಿನಲ್ಲಿ ಭೂಸ್ವಾಧೀನ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
22. | ಕಳಸದ ಬೆನವಪ್ಪ ಬಿನ್‌ ಹುಳ್ಳಿಯಪ್ಪ ಕಾಗದದ 268/ಎ ಖುಷ್ಕಿಕೊಳ ಇದೇ ಈಗಾಗಲೆ 269/2 268/ ಪೂರ್ವಕ್ಕೆ 0-14 0-18 
(1-79) ಷಫೀಸಾಬ್‌ ಪೈಕಿ ವೆಬಾವಿ ನಂಬರಿನಲ್ಲಿ ಭೂಸ್ವಾಧೀನ ಸಿಡಿ2 
ಬಿನ್‌ ಹುಸೇನ್‌ ಉಳಿಕೆ ಪಡಿಸಿಕೊಂಡ 
ಮಿಯಾ ಸಾಬ್‌ ಜಮೀನು ಪ್ರದೇಶ 
23. | 1) ಎಂ.ಮಹೇಶ್ವರಪ್ಪ ಬಿನ್‌ ಚನ್ನಬಸಪ್ಪ ಸ್ವಂತ 268/ಸಿಡಿ2 ಖುಷ್ಕಿ ಇದೇ ಈಗಾಗಲೆ 268/ ಎ2 267 ಪೂರ್ವಕ್ಕೆ 0-33 0-42 
2) ಭಾನುವಳ್ಳಿ ಸಿದ್ದಪ್ಪ ಬಿನ್‌ ರಾಮಪ್ಪ ಪೈಕಿ ನಂಬರಿನಲ್ಲಿ ಭೂಸ್ವಾಧೀನ 
(0-73) ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
24. 1ಎಂ.ಮಹೇಶ್ವರಪ್ಪ ಬಿನ್‌ ಚನ್ನಬಸಪ್ಪ ಸ್ವಂತ 267/ಇ2 ಖುಷ್ಕಿ ಇದೇ ಈಗಾಗಲೆ 268 268/ ಎಫ್‌ ಪೂರ್ವಕ್ಕೆ 0-10 0-13 
2)ಭಾನುವಳ್ಳಿ ಸಿದ್ದಪ್ಪ ಬಿನ್‌ ರಾಯಪ್ಪ ಪೈಕಿ. ನಂಬರಿನಲ್ಲಿ ಭೂಸ್ವಾಧೀನ 
(0-87) ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
25. | ಕಾಗದದ ಮಹಬೂಬ್‌ ಸಾಬು ಬಿನ್‌ ಸ್ವಂತ 267/ಎಫ್‌ ಖುಷ್ಕಿ ಇದೇ ಈಗಾಗಲೆ 267/ ಇ2 | 267/ ಜಿ2 ಪೂರ್ವಕ್ಕೆ 0-16 0-20 
ಹುಸೇನ್ನಿಯಾಬು (2-71) ಪೈಕಿ ನಂಬರಿನಲ್ಲಿ ಭೂಸ್ವಾಧೀನ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
26. | ಗಾಣಿಗರ ಸಿದ್ದಪ್ಪ ಬಿನ್‌ ಹನ್ನಪ್ಪ (1-53) 267/ಜಿ2 ಖುಷ್ಕಿ ಇದೇ ಈಗಾಗಲೆ 267/ 264 ಪೂರ್ವಕ್ಕೆ 0-08 0-10 
ಪೈಕಿ. ನಂಬರಿನಲ್ಲಿ ಭೂಸ್ವಾಧೀನ ಎಫ್‌ 
ಉಳಿಕೆ ಪಡಿಸಿಕೊಂಡ 
ಜಮೀನು ಪ್ರದೇಶ 
ಒಟ್ಟು 6-97 8-36 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.335 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ೧೨೨೫ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ:ಕಂಇ 41 ಭೂಸ್ವಾತು 2010, ದಿನಾಂಕ:2ನೇ ಸೆಪ್ಟೆಂಬರ್‌, 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 
1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ಎಲ್‌ಎಕ್ಯೂ/ಎಸ್‌ಆರ್‌/36/09-10, ದಿನಾಂಕ:17.08.2009ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33/1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1894) (1) 5ಎ ಪ್ರಕರಣದ (2)ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಗೂಳೂರು/ ಹೆಬ್ಬೂರು 
ಗ್ರಾಮಗಳು: ವೀರನಾಯ್ಕನಹಳ್ಳಿ. ಹೊನ್ನುಡಿಕೆ, ಚಿಕ್ಕಹೊನ್ನುಡಿಕೆ, ಬಿದರಕಟ್ಟೆ, ಮಸಗಲ್ಲು, ಚಿಕ್ಕಕೊರಟಗೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 7 8 9 10 11 
ಗ್ರಾಮ: 1. ವೀರನಾಯ್ಕನಹಳ್ಳಿ 
1 | ರೇವಣ್ಣರುದ್ರಯ್ಯ ಬಿನ್‌ ನಂಜಪ್ಪ ರೇವಣ್ಣರುದ್ರಯ್ಯ 66/7 ಖಷ್ಠಿ ಹೊನ್ನುಡಿಕೆ ರಸ್ತೆ ಉಳಿಕೆ ರಸ್ತೆ 0-1 1/2 0-06 
ರಾಮಣ್ಣ ಬಿನ್‌ ನಂಜಪ್ಪ ರಾಮಣ್ಣ 
ಒಟ್ಟು 0-1 1/2 0-06 
ಗ್ರಾಮ: 2. ಹೊನ್ನುಡಿಕೆ 
2; ವನ್ನಪ್ಪ ಬಿನ್‌ ಲೇ.ಗಂಗಯ್ಯ ನಾಗರತ್ನಮ್ಮ ಚನ್ನಮ್ಮ ಬಿನ್‌ ಲೇ. | 232 ತರಿ 231/2 ವಿ.ಗಡಿ ಉಳಿಕೆ ಉಳಿಕೆ 0-04 0-17 
ಗಂಗಯ್ಯ 
3. | ಹೆಚ್‌.ವಿ. ಶಿವಕುಮಾರ್‌ ಬಿನ್‌ | ಹೆಚ್‌.ವಿ. ಶಿವಕುಮಾರ್‌ 231/2 ತರಿ 231/1 232 ಉಳಿಕೆ ರಸ್ತೆ 0-01 0-04 
ವೀರಭದ್ರಯ್ಯ ಹೆಚ್‌.ವಿ. ಪ್ರಕಾಶ್‌ 
ಹೆಚ್‌.ವಿ.ಪ್ರಕಾಶ್‌ ಬಿನ್‌ ವೀರಭದ್ರಯ್ಯ 

































































೧೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪ್ಟೆ. 
1 2 3 4 5 7 8 10 11 
4. | ಶಿವಕುಮಾರ್‌ ಬಿನ್‌ ಚಿಕ್ಕಹೊನ್ನಪ್ಪ ಶಿವಕುಮಾರ್‌ 231/ ತರಿ 230 231/2 ಉಳಿಕೆ ರಸ್ತೆ 0-02 0-08 
5. 18. ವೆಂಕಟೇಶ್‌ ಡಿ.ವೆಂಕಟೇಶ್‌ 230 ತರಿ 228 231/1 ಉಳಿಕೆ ರಸ್ತೆ 0-04 0-18 
ಹೆಚ್‌.ದೊಡ್ಡತಿಮ್ಮಯ್ಯ 
ಡಿ.ವೆಂಕಟೇಶ್‌ ಬಿನ್‌ ಹೆಚ್‌.ದೊಡ್ಡತಿಮ್ಮಯ್ಯ 
6. | ಪುಟ್ಟನಂಜಮ್ಮ ಕೋಂ ಪುಟ್ಟರೇವಣ್ಣ ಪುಟ್ಟನಂಜಮ್ಮ ಹೆಚ್‌.ಎ. | 228 ತರಿ ಉಳಿಕೆ 230 ಉಳಿಕೆ ರಸ್ತೆ 0-02 0-09 
ಹೆಚ್‌.ವಿ. ಮಹಾರುದ್ರಯ್ಯ ಮಹಾರುದ್ರಯ್ಯ, 
ವೀರಭದ್ರಯ್ಯ, ಹೆಚ್‌.ಎಸ್‌. ನಟರಾಜು, 
ಹೆಚ್‌.ಆರ್‌. ರೇಣುಕಾಪ್ರಸಾದ್‌ ಬಿನ್‌ ಹೆಚ್‌.ಎಸ್‌. ಮಹೇಶ್‌, 
ಹೆಚ್‌.ವಿ. ರೇವಣ್ಣಸಿದ್ದಯ್ಯ, ನಾಗರಾಜು ಮುಬ್ಬನಂಜನ್ನು ನಾಗರಾಜು, 
ಬಿನ್‌ ಪುಟ್ಟರೇವಣ್ಣ, ಪುಟ್ಟನಂಜಮ್ಮ ಕೋಂ ಪಚ ತೇಕಾಪಸಾದ್‌ 
ಪುಟ್ಟರೇವಣ್ಣ, ಡಿ.ವೆಂಕಟೇಶ್‌ ಬಿನ್‌ ಹೆಚ್‌. ನತ್ತ ನ್ನ 
ದೊಡ್ಡತಿಮ್ಮಯ್ಯ ಹೆಚ್‌.ದೊಡ್ಡತಿಮ್ಮಯ್ಯ ಶಿವಮ್ಮ 
ಹೆಚ್‌.ವಿ. ಮಹಾರುದ್ರಯ್ಯ, 
ಹೆಚ್‌.ಎಸ್‌.ನಟರಾಜ್‌ 
7. | ಮಹಮದ್‌ ಇಸ್ಮಾಯಿಲ್‌ ಬಿನ್‌ ಮಹಮದ್‌ | ಮಹಮದ್‌ ಇಸ್ಮಾಯಿಲ್‌ 220 ತರಿ ರಸ್ತೆ ಉಳಿಕೆ ರಸ್ತೆ 219 0-01 0-04 
ಇಬ್ರಾಹಿಂಸಾಬ್‌ 
8. | ನೀರುಗಂಟಿ ಇನಾಂ, ಸಿದ್ದಮ್ಮ ಕೋಂ | ಸಿದ್ದಮ್ಮ ಎಲ್ಲವೆಂಕಟಯ್ಯ, | 219 ತರಿ ರಸ್ತೆ ಉಳಿಕೆ 220 ರಸ್ತೆ 0-02 0-08 
ಶೆಟ್ಟಿಹಳ್ಳಿ, ವೆಂಕಟರಮಣಪ್ಪ, ಮಹಮದ್‌ | ಸಿದ್ದಯ್ಯ, ಮಹಮದ್‌ ಇಸ್ಮಾಯಿಲ್‌ 
ಇಸ್ಮಾಯಿಲ್‌ ಬಿನ್‌ ಮಹಮದ್‌ 
ಇಬ್ರಾಹಿಂಸಾಬ್‌ 
9. | ಹೆಚ್‌. ಪ್ರಕಾಶ್‌ ಬಿನ್‌ ಲೇ. ಹೊನ್ನಸಿದ್ದಪ್ಪ ಹೆಚ್‌. ಪ್ರಕಾಶ್‌ 129 ಭಾಗಾಯ್ತು ರಸ್ತೆ ರಸ್ತೆ ರಸ್ತೆ ಉಳಿಕೆ 0-02 0-08 
















































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ೧೨೨೬೭ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪ್ಟೆ. 
1 2 3 4 5 7 8 10 11 
10. | ಕಾರ್ಯದರ್ಶಿ ಸ್ವರ್ಣಾಂಬ ವಿದ್ಯಾಸಮಿತಿ, | ಕಾರ್ಯದರ್ಶಿ ಸ್ವರ್ಣಾಂಬ | 47 ಖುಷ್ಕಿ ಉಳಿಕೆ 72 ಉಳಿಕೆ ಉಳಿಕೆ 0-07 0-19 
ಹೊನ್ನುಡಿಕೆ ವಿದ್ಧಾಸಮಿತಿ 
11. | ಮುನಿಯಪ್ಪ ಬಿನ್‌ ಹನುಮಂತಯ್ಯ, | ಮುನಿಯಪ್ಪ, ಆಂಜನಪ್ಪ, | 48/ ಖುಷ್ಕಿ ಜಿ.ಹೊ. ಗಡಿ | 49 ಉಳಿಕೆ ಉಳಿಕೆ 0-06 0-16 
ಆಂಜನಪ್ಪ ಬಿನ್‌ ಹನುಮಂತಯ್ಯ, | ಹನುಮಕ್ಕ, ಹನುಮಯ್ಯ, 
ಹನುಮಕ್ಕ ಕೋಂ ಹನುಮಂತರಾಯಪ್ಪ, ಪುಟ್ಟಹನುಮಕ್ಕ 
ಹನುಮಯ್ಯ ಬಿನ್‌ ಹನುಮಂತಯ್ಯ, 
ಪುಟ್ಟಹನುಮಕ್ತ ಕೋಂ ಮಾರಣ್ಣ 
12. ಪುಟ್ಟಯ್ಯ ಬಿನ್‌ ಬೈಲಯ್ಯ ಉ.ಗೂರಯ್ಯ, ಪುಟ್ಟ ಲ್ಯ ಲಕ್ಷ್ಮಮ್ಮ 49 ಖುಷ್ಕಿ ಉಳಿಕೆ ಕೆರೆ 48/1 ಉಳಿಕೆ 0-09 0-22 
ಲಕ್ಷ್ಮಮ್ಮ ಕೋಂ ಚಿಕ್ಕಹೊನ್ನಯ್ಯ, ಲಕ್ಷ್ಮಮ್ಮ | ಲಕ್ಷ್ಮಮ್ಮ ಅಣ್ಣಯ್ಯ, ಈರಬೈಲಯ್ಯ, 
ಕೋಂ ಚಿಕ್ಕಹೊನ್ನಯ್ಯ, ಅಣ್ಣಯ್ಯ, | ನರಸಿಂಹಮೂರ್ತಿ, 
ಉ.ಚಿಕ್ಕಬೈಲಯ್ಯ ಬಿನ್‌ ಈರಬೈಲಯ್ಯ, | ದೊಡ್ಡಬೈಲಯ್ಯ, ನೇತ್ರಾವತಿ, 
ಪುಟ್ಟಯ್ಯ ಬಿನ್‌ ಲೇ.ಭೈಲಯ್ಯ, ತಮ್ಮಯ್ಯ, 
ಉ.ಗೂರಯ್ಯ, ನರಸಿಂಹಮೂರ್ತಿ ಬಿನ್‌ ರಂಗಭೈಲಯ್ಯ, ರಂಗಸ್ವಾಮಯ್ಯ 
ಲೇ.ಗಂಗಪ್ಪ ದೊಡ್ಡಬೈಲಯ್ಯ ಬಿನ್‌ | ರಂಗಣ್ಣ, ಗವಿಯಮ್ಮ ಕರಿಯಪ್ಪ, 
ಕರೇಬೈಲಯ್ಯ ನೇತ್ರಾವತಿ ಬಿನ್‌ ಲೇ. | ಗೌರಮ್ಮ ಬೈಲನರಸಯ್ಯ, ಶಿವಣ್ಣ. 
ಚಿಕ್ಕಬೈಲಯ್ಯ, ಗವಿಯಮ್ಮ ಕೋಂ ಲೇ. | ಕರಿಯಣ್ಣ, ರಾಮಕೃಷ್ಣಯ್ಯ 
ಬೈಲಯ್ಯ, ಕರಿಯಪ್ಪ ಬಿನ್‌ ಲೇ.ಕೆಂಚಯ್ಯ, 
ಗೌರಮ್ಮ ಕೋಂ ಲೇ.ಕೆಂಚಯ್ಯ, 
ದೊಡ್ಡಬೈಲಯ್ಯ ಬಿನ್‌ ಈರಯ್ಯ, 
ಬೈಲನರಸಯ್ಯ, ಬಿನ್‌ ಮುದ್ದಬೈಲಯ್ಯ, 
ಶಿವಣ್ಣ ಬಿನ್‌ ಮುದ್ದಬೈಲಯ್ಯ, ಕರಿಯಣ್ಣ 
ಬಿನ್‌ ಲೇ. ಚಿಕ್ಕಹೊನ್ನಯ್ಯ, ರಾಮಕೃಷ್ಣಯ್ಯ 
ಬಿನ್‌ ಲೇ.ಚಿಕ್ಕಹೊನ್ನಯ್ಯ, ತಮ್ಮಯ್ಯ ಬಿನ್‌ 
ಲೇ.ದೊಡ್ಡಬೈಲಯ್ಯ, ರಂಗಬೈಲಯ್ಯ ಬಿನ್‌ 
ಲೇ.ರಂಗಯ್ಯ, ರಂಗಣ್ಣ ಬಿನ್‌ 
ಲೇ.ರಂಗಯ್ಯ, ರಂಗಸ್ವಾಮಯ್ಯ ಬಿನ್‌ 
ರಂಗಯ್ದ 
1-00 1-33 







































































೧೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂಪೆ. 
1 2 3 4 5 7 8 10 11 
ಗ್ರಾಮ: 3. ಚಿಕ್ಕಹೊನ್ನುಡಿಕೆ 
13. | ರಹಮತ್‌ ಉಲ್ಲಾ ಉ.ಬಾಬು ರಹಮತ್‌ ಉಲ್ಲಾ ಉ.ಬಾಬು 5/2 ಖುಷ್ಕಿ 5/ 4 ಉಳಿಕೆ ಉಳಿಕೆ 0-02 0-04 
ಇಬ್ರಾಹಿಂಸಾಬ್‌ 
14. | ನಾರಾಯಣಗೌಡ ಬಿನ್‌ ಟಿ.ನರಸೇಗೌಡ, ನಾರಾಯಣಗೌಡ, ಕೃಷ್ಣಮೂರ್ತಿ 5/ ಖುಷ್ಕಿ ರಸ್ತೆ 5/2 ಉಳಿಕೆ ಉಳಿಕೆ 0-05 0-10 
ಕೃಷ್ಣಮೂರ್ತಿ ಬಿನ್‌ ಟಿ.ನರಸೇಗೌಡ, ಹೆಚ್‌.ಎಸ್‌. ಶಂಕರಪ್ಪ, 
ಹೆಚ್‌.ಎಸ್‌. ಶಂಕರಪ್ಪ ಬಿನ್‌ ಹೆಚ್‌.ಸಿ.ಕುಮಾರ್‌, ಮನೋಜ್‌ 
ಹೆಚ್‌.ಸಿ. ಸಿದ್ದವೀರಪ್ಪ, ಹೆಚ್‌.ಸಿ. ಕುಮಾರ್‌ ವಿದ್ಯಾಸಂಸ್ಥೆ, ವಜಾ? 
ಬಿನ್‌ ಲೇ. ಚಿಕ್ಕರ೦ಗಣ್ಣ, ಮನೋಜ್‌ ವಿದ್ಯಾ ಕಾರ್ಯದರ್ಶಿ, 
ಸಂಸ್ಥೆ ಪರವಾಗಿ ಕಾರ್ಯದರ್ಶಿ, ಹೆಚ್‌.ಕೆ. ಕೃಷ್ಣಮೂರ್ತಿ 
ಹೆಚ್‌.ಕೆ. ಕೃಷ್ಣಮೂರ್ತಿ 
ಒಟ್ಟು 0-07 0-14 
ಗ್ರಾಮ: 4 ಬಿದರಕಟ್ಟೆ 
15. | ಸುಗ್ಗಪ್ಪ ಬಿನ್‌ ಗರುಡಯ್ಯ ಸುಗ್ಗಪ್ತ ಬಿಜಿ. ರಂಗಯ್ಯ | 48/ ಭಾಗಾಯ್ತು 48/2 ಮಗಡಿ ಉಳಿಕೆ ರಸ್ತೆ 0-01/2 0-07 
ರಂಗಯ್ಯ, ಬಿನ್‌ ಗರುಡಯ್ಯ, ಅವಳಪ್ಪ | ಅವಳಪ್ಪ, ಎಸ್‌. ಗಂಗಯ್ಯ 
ಬಿನ್‌ ಗರುಡಯ್ಯ, ಎಸ್‌. ಗಂಗಯ್ಯ ಬಿನ್‌ 
ಸಿದ್ದಯ್ಯ 
16. | ಸುಗ್ಗಪ್ಪ ಬಿನ್‌ ಗರುಡಯ್ಯ, ಸುಗ್ಗಪ್ತ ಬಿಜಿ. ರಂಗಯ್ಯ, | 48/2 ಭಾಗಾಯ್ತು 47/ 48/ ಉಳಿಕೆ ರಸ್ತೆ 00-01 0-02 
ರಂಗಯ್ಯ, ಬಿನ್‌ ಗರುಡಯ್ಯ, ಅವಳಪ್ಪ | ಅವಳಪ್ಪ, ಕೆಂಪೇಗೌಡ 
ಬಿನ್‌ ಗರುಡಯ್ಯ, ಕೆಂಪೇಗೌಡ 
ಸಿದ್ದಯ್ಯ 
17. | ಸುಗ್ಗಪ್ಪ ಬಿನ್‌ ನಂಜರಂಗಯ್ಯ ಸುಗ್ಗಪ್ಪ 47/1 ಖಷ್ಠಿ 47/2 48/2 ಉಳಿಕೆ ರಸ್ತೆ 0-03 0-07 





























































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ೧೨೨೯ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪ್ಟೆ. 
1 2 3 4 5 7 8 10 11 
18. ಹೊಕ್ಷಯ್ಯ ಬಿನ್‌ ನಂಜರಂಗಯ್ಯ ಹೊಕ್ಷಯ್ಯ, ಗರುಡಯ್ಯ 47/2 ಖುಷ್ಕಿ 45/ 47/1 ಉಳಿಕೆ ರಸ್ತೆ 0-02 0-05 
ಗರುಡಯ್ಯ ಬಿನ್‌ ಸುಗ್ಗಯ್ಯ 
19. ಸುಗ್ಗೇಗೌಡ ಬಿನ್‌ ರಂಗೇಗೌಡ ಚಿಕ್ಕಮಡಿಯಪ್ಪ 45/ ಖುಷ್ಕಿ 33/3ಎ 47/2 ಉಳಿಕೆ ರಸ್ತೆ 0-07 0-17 
20. | ಎಸ್‌. ಗಂಗಯ್ಯ ಬಿನ್‌ ಸಿದ್ದಯ್ಯ ಎಸ್‌. ಗಂಗಯ್ಯ 33/3ಎ ಖುಷ್ಕಿ ಮ.ಗಡಿ 45/1 ಉಳಿಕೆ ರಸ್ತೆ 0-08 0-32 
ಕೆಂಪೇಗೌಡ ಬಿನ್‌ ಸಿದ್ದಯ್ಯ ಕೆಂಪೇಗೌಡ 
ಒಟ್ಟು 0-21 1/2 0-63 
ಗ್ರಾಮ: 5. ಮಸಗಲ್ಲು 
21. | ಎಂ.ಸಿ. ವಿಶ್ವನಾಥ್‌ ಬಿನ್‌ ಚಿಕ್ಕಮಡಿಯಪ್ಪ, | ಗಂಗರಂಗಮ್ಮ 96/3 ಖಷ್ಠಿ 96/4 ರಸ್ತೆ ಉಳಿಕೆ ರಸ್ತೆ 0-01 0-02 
ರತ್ನಮ್ಮ ಕೋಂ ಸಿದ್ದಗಂಗಯ್ಯ ಉ.ಚಿಕ್ಕತಾಯಮ್ಮ 
ಎಂ.ಸಿ.ವಿಶ್ವನಾಥ್‌, ರತ್ನಮ್ಮ 
22. | ಗಂಗನರಸಯ್ಯ ಬಿನ್‌ ಸಿದ್ಧಪ್ಪ ಗಂಗನರಸಯ್ಯ 106/4 ಖುಷ್ಕಿ ರಸ್ತೆ ಉಳಿಕೆ ಉಳಿಕೆ ರಸ್ತೆ 0-01 0-02 
23. | ಪುಟ್ಟಮಾರಯ್ಯ ಉ.ಹೆಳವಯ್ಯ ಗಂಗಯ್ಯ 106/3 ಖುಷ್ಕಿ ರಸ್ತೆ ರಸ್ತೆ ಉಳಿಕೆ ರಸ್ತೆ 0-0 12 10-01 
24. | ಸಂಜೀವಯ್ಯ ಬಿನ್‌ ಕೆಂಪಯ್ಯ ಸಂಜೀವಯ್ಯ 107/3 ತರಿ ರಸ್ತೆ ರಸ್ತೆ ಉಳಿಕೆ ರಸ್ತೆ 0-01 0-04 
25. ನಿಂಗಾಜಮ್ಮ ಕೋಂ ನರಸಿಂಹಯ್ಯ, ವನ್ನಮಾರೇಗೌಡ, ನಿಂಗಾಜಮ್ಮ 107/4 ಭಾಗಾಯು 108 ರಸ್ತೆ ಉಳಿಕೆ ರಸ್ತೆ 0-01/2 0-01 
ಚನ್ನಮಾರೇಗೌಡ ಬಿನ್‌ ಲೇ. ಸಿದ್ಧಪ್ಪ 
26. | ಗಂಗಯ್ಯ ಬಿನ್‌ ಬೋರಯ್ಯ ಬೈರಪ್ಪ 108 ಖಷ್ಠಿ ರಸ್ತೆ ರಸ್ತೆ ಉಳಿಕೆ ರಸ್ತೆ 0-08 0-24 
ಬೈರಪ್ಪ ಬಿನ್‌ ಗಂಗಬೈರಯ್ಯ 
27. | ಎಂ. ಗಂಗರಾಜು ಬಿನ್‌ ಜಿ. ಮಡಿಯಪ್ಪ ಎಂ.ಗಂಗರಾಜು 20/4ಬಿ ಖುಷ್ಕಿ 20/5 ರಸ್ತೆ ರಸ್ತೆ ಉಳಿಕೆ 0-03 0-06 
28. | ರಂಗಯ್ಯ ಬಿನ್‌ ಪುಟ್ಟರಂಗಯ್ಯ ಗಂಗಪ್ಪ 20/5 ಖಷ್ಠಿ 19 20/4ಬಿ ರಸ್ತೆ ಉಳಿಕೆ 0-01 0-02 
29. | ತಳವಾರಿಗೆ ನೌಕರಿ ಇನಾಂತಿ ವಾಸಯ್ಯ, ಹನುಮಂತಯ್ಯ 19 ಖುಷ್ಕಿ 13/ಬಿ 20/5 ರಸ್ತೆ ಉಳಿಕೆ 0-04 0-08 
30. ಗಂಗನರಸಯ್ಯ ಬಿನ್‌ ಮಡಿಯಪ್ಪ ಗಂಗನರಸಯ್ಯ 13/ಬಿ ಖುಷ್ಕಿ 13/ಎ 19 ರಸ್ತೆ ಉಳಿಕೆ 0-01/2 0-01 















































೧೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪ್ಟೆ. 
1 2 3 4 5 7 8 10 11 
31. | ನರಸಮ್ಮ ಕೋಂ ಡಿ. ಗಂಗಯ್ಯ ನರಸಮ್ಮ 131ಎ 13/2ಎ 13/ಬಿ ರಸ್ತೆ ಉಳಿಕೆ 0-04 0-08 
ಹನುಮಂತಯ್ಯ ಬಿನ್‌ ತಿಮ್ಮರಾಯಪ್ಪ, ಹನುಮಂತಯ್ಯ, 
ಎಂ.ಬಿ. ರಂಗದಾಮಯ್ಯ ಬಿನ್‌ | ಎಂ.ಬಿ. ರಂಗಧಾಮಯ್ಯ 
ಬಂಡಿರಂಗಯ್ಯ 
32. | ಪುಟ್ಟಸಿದ್ದಯ್ಯ ಬಿನ್‌ ಲೇ.ಕರಿಯಪ್ಪ ಪುಟ್ಟಸಿದ್ದಯ್ಯ 13/2ಎ 13/ಬಿ 13/ಎ ರಸ್ತೆ ಉಳಿಕೆ 0-01 0-02 
ಪುಟ್ಟಸಿದ್ದಯ್ಯ ಬಿನ್‌ ಲೇ.ಕರಿಯಪ್ಪ 
33. | ನಂಜು೦ಡಯ್ಯ ಬಿನ್‌ ಶಿವರಾಮಯ್ಯ ಮಡೇಹನುಮಯ್ಯ 13/2ಬಿ 14/2ಬಿ 13/2ಎ ರಸ್ತೆ 14/2ಬಿ 0-01 1/2 0-03 
ನಂಜುಂಡಯ್ಯ 
34. ಸಿದ್ದಗಂಗಯ್ಯ ಬಿನ್‌ ಅಂಗಡಿಹನುಮಯ್ಯ ಸಿದ್ದಗಂಗಯ್ಯ ಮಾರೇಗೌಡ, | 24/9 24/8ಎ 24/|ಜಿ2 ರಸ್ತೆ ಉಳಿಕೆ 0-02 0-05 
ಮಾರೇಗೌಡ ಬಿನ್‌ ಅಂಗಡಿಹನುಮಯ್ಯ | ಲಿಂಗೇಗೌಡ, ಚನ್ನೇಗೌಡ, 
ಲಿಂಗೇಗೌಡ ಬಿನ್‌ ವೀರಹನುಮೇಗೌಡ, | ಎಂ.ಎಸ್‌. ಜಗದೀಶ್‌, 
ಚನ್ನೇಗೌಡ ಬಿನ್‌ ಮಾರೇಗೌಡ, ಎಂ.ಎಸ್‌. | ಸರ್ವಮಂಗಳಮ್ಮ 
ಜಗದೀಶ್‌ ಬಿನ್‌ ಲೇ. ಶಿವರಾಜಯ್ಯ, | ಎಂ.ಎನ್‌. ಅಂಜನೀಗೌಡ, 
ಸರ್ವಮಂಗಳಮ್ಮ ಕೋಂ ಲೇ. ಗಂಗನರಸಮ್ಮ 
ಶಿವರಾಜಯ್ಯ,, - - ಮಾರೇಗೌಡ" ಜನ್‌: | ಗ್ರೂಗನ್ನರಸಯ್ಟು ಸಿದ್ದಪ್ಪ: ಪೆಟ್‌. 
ವೀರಹನುಮೇಗೌಡ, ಎಂ.ಎನ್‌. ಅಂಜಿನಪ್ಪ ಜಯರಾಮಯ್ಯ 
ಅಂಜನೀಗೌಡ ಬಿನ್‌ ನಂಜಪ್ಪ, 
ಗಂಗನರಸಮ್ಮ ಕೋಂ ಲೇ. 
ಗಂಗಹನುಮಯ್ಯ, ಗಂಗನರಸಯ್ಯ ಬಿನ್‌ 
ಮಡಿಯಪ್ಪ, ಸಿದ್ದಪ್ಪ ಬಿನ್‌ ಅಂಗಡಿ 
ಹನುಮಯ್ಯ, ಹೆಚ್‌. ಆಂಜಿನಪ್ಪ ಬಿನ್‌ 
ಅಂಗಡಿಹನುಮಯ್ಯ ಜಯರಾಮಯ್ಯ 








ಬಿನ್‌ ಅಂಗಡಿಹನುಮಯ್ಯ 



































ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ 


೧೨೩೧ 



























































ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪ್ಟೆ. 
1 2 3 4 5 7 8 10 11 
35. | ಸಂಜೀವಯ್ಯ ಬಿನ್‌ ಹನುಮಂತಯ್ಯ ರುದ್ರಯ್ಯ, 248ಎ ಖುಷ್ಕಿ 24/4ಬಿ 24/9 ರಸ್ತೆ ಉಳಿಕೆ 0-01/2 0-01 
ಮಡೇಹನುಮಯ್ಯ ಬಿನ್‌ ಸಂಜೀವಯ್ಯ, ಎಂ.ಸಿ. ರಂಗಸ್ವಾಮಯ್ಯ 
ಸಿದ್ದಗಂಗಯ್ಯ ಬಿನ್‌ ರುದ್ರಯ್ಯ, ಹನುಮಂತಯ್ಯ 
ಎಂ.ಸಿ.ರ೦ಗಸ್ವಾಮಯ್ಯ ಬಿನ್‌ 
ಚಿಕ್ಕಮಡಿಯಪ್ಪ 
36. | ಎಂ.ಸಿ. ವಿಶ್ವನಾಥ್‌ ಬಿನ್‌ ಚಿಕ್ಕಮಡಿಯಪ್ಪ ಎಂ.ಸಿ. ವಿಶನಾಥ್‌ 24/4ಬಿ ಖುಷ್ಟಿ 24/2 248ಎ ರಸ್ತೆ ಉಳಿಕೆ 0-01/2 0-01 
37. | ಮಾರೇಗೌಡ ಬಿನ್‌ ವೀರಹನುಮೇಗೌಡ ಎಂ.ಎನ್‌. ಅಂಜನೀಗೌಡ 24/2 ಖುಷ್ಕಿ 24/3 ಬಿ 24/ಬಿ ರಸ್ತೆ ಉಳಿಕೆ 0-04 0-10 
ಎಂ.ಎನ್‌. ಅ೦ಜನೀಗೌಡ ಬಿನ್‌ ನಂಜಪ್ಪ ಗಂಗನರಸಮ್ಮ ಸಿದ್ಧಪ್ಪ, 
ಗಂಗನರಸಮ್ಮ ಕೋಂ ಲೇ. | ಗಂಗನರಸಯ್ಯ, ಹೆಚ್‌. ಅಂಜಿನಪ್ಪ. 
ಗಂಗಹನುಮಯ್ಯ, ಜಯರಾಮಯ್ಯ ಬಿನ್‌ 
ಗಂಗನರಸಯ್ಯ ಬಿನ್‌ ಮಡಿಯಪ್ರ, ಸಿದ್ದಪ್ಪ | ಹನುಮಯ್ಯ, ಸಿದ್ದಗಂಗಯ್ಯ ಬಿನ್‌ 
ಬಿನ್‌ ಅಂಗಡಿಹನುಮಯ್ಯ, ಹೆಚ್‌. | ಹನುಮಯ್ಯ, ಮಾರೇಗೌಡ, 
ಅಂಜಿನಪ್ಪ ಬಿನ್‌ ಅಂಗಡಿಹನುಮಯ್ಯ, ಲಿಂಗೇಗೌಡ, ಮಾಯಮ್ಮ 
ಜಯರಾಮಯ್ಯ ಬಿನ್‌ | ಚನ್ನೇಗೌಡ ಜಯರಾಮಯ್ಯ 
ಅಂಗಡಿಹನುಮಯ್ಯ, ಸಿದ್ದಗಂಗಯ್ಯ ಬಿನ್‌ 
ಅಂಗಡಿಹನುಮಯ್ಯ ಲಿಂಗೇಗೌಡ ಬಿನ್‌ 
ವೀರಹನುಮೇಗೌಡ, ಮಾಯಮ್ಮ ಕೋಂ 
ವೀರಹನುಮೇಗೌಡ, ಚನ್ನೇಗೌಡ ಬಿನ್‌ 
ಮಾರೇಗೌಡ 
38. | ಮಡೇಹನುಮಯ್ಯ ಬಿನ್‌ ಮಡಿಯಪ್ಪ ಮಡೇಹನುಮಯ್ಯ 24/3ಬಿ ಖುಷ್ತಿ 24/3ಎ 24/2 ರಸ್ತೆ ಉಳಿಕೆ 0-02 0-05 
39. ಸಂಜೀವಯ್ಯ ಬಿನ್‌ ಹನುಮಂತಯ್ಯ, ಹನುಮಂತಯ್ಯ, ಸಿದ್ದಗಂಗಯ್ಯ, 24/3ಎ ಖುಷ್ಕಿ 24/4 24/3ಬಿ ರಸ್ತೆ ಉಳಿಕೆ 0-04 0-10 
ಸಿದ್ದಗಂಗಯ್ಯ ಬಿನ್‌ ರುದ್ರಯ್ಯ, ಮಡೇಹನುಮಯ್ಯ, ರುದ್ರಯ್ಯ, 
ಹನುಮಂತಯ್ಯ ಉ. ಅಜ್ಜಪ್ಪ ಬಿನ್‌ | ನರಸಯ್ಯ, 
ಸಂಜೀವಯ್ಯ, ನರಸಯ್ಯ ಬಿನ್‌ | ಎಂ.ಎಸ್‌. ಲಕ್ಷ್ಮೀಪತಿ ಬಿನ್‌ 
ಪುಟ್ಟರಂಗಯ್ಯ, ಎಂ.ಎಸ್‌. ಲಕ್ಷ್ಮೀಪತಿ ಬಿನ್‌ ಸಿದ್ದಗಂಗಯ್ಯ 
ಸಿದ್ದಗಂಗಯ, 
ಒಟ್ಟು 1-00 1-06 









































೧೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪ್ಟೆ. 
1 2 3 4 5 7 8 10 11 
ಗ್ರಾಮ: 6. ಚಿಕ್ಕೊರಟಗೆರೆ 
40. ಹನುಮಯ್ಯ ಬಿನ್‌ ಕರೇಹನುಮಯ್ಯ ಆಂಜಿನಪ್ಪ, 23/4 ಖುಷ್ಕಿ 23/6 ಮ.ಗಡಿ ರಸ್ತೆ ಉಳಿಕೆ 0-01 0-03 
ಸಂಜೀವಯ್ಯ, ಹನುಮಂತರಾಯಪ್ಪ 
41. | ಗಂಗಮ್ಮ ಬಿನ್‌ ಕೆಂಪನಾಯ್ಕ ಗಂಗಮ್ಮ 23/6 ಖಷ್ಠಿ 23/ 23/4 ರಸ್ತೆ ಉಳಿಕೆ 0-01 1/2 0-04 
ಲಕ್ಷ್ಮೀನರಸಮ್ಮ ಬಿನ್‌ ಮಡಿಯಪ್ಪ, ರಾಜು ಲಕ್ಷ್ಮೀನರಸಮ್ಮ ರಾಜು 
ಉ.ನರಸಿಂಹಯ್ಯ ಬಿನ್‌. ಮಡಿಯಪ್ಪ, | ಉ.ನರಸಿಂಹಯ್ಯ, ಗಂಗರಾಜು 
ಗ೦ಗರಾಜು ಬಿನ್‌ ಮಡಿಯಪ್ಪ 
42. | ಮರಿಯಮ್ಮ ಕೋಂ ಸಿದ್ಧಪ್ಪ ಮರಿಯಮ್ಮ 23/3 ಖಷ್ಠಿ 3/ 23/2 ರಸ್ತೆ ಉಳಿಕೆ 0-01 1/2 0-04 
43. | ಲಿಂಗಪ್ಪ ತಂದೆ ರಾಮಣ್ಣ ಲಿಂಗಪ್ಪ 3/1 ಖುಷ್ಕಿ 3/2 23/3 ರಸ್ತೆ ಉಳಿಕೆ 0-03 0-08 
44, | ವೆಂಕಟರಮಣಯ್ಯ ಬಿನ್‌ ರಾಮಣ್ಣ ವೆಂಕಟರಮಣಯ್ಯ 3/2 ಖುಷ್ಠಿ 3/3 3/ ರಸ್ತೆ ಉಳಿಕೆ 0-02 1/2 | 0-08 
45. | ಮುದ್ದಯ್ಯ ಬಿನ್‌ ಗುಡ್ಡಯ್ಯ ಮುದ್ದಯ್ಯ 3/3 ಖಷ್ಠಿ 2/ 3/2 ರಸ್ತೆ ಉಳಿಕೆ 0-03 0-08 
46. | ಹನುಮಂತಮ್ಮ ಬಿನ್‌ ಲೇ. ಹನುಮಂತಮ್ಮ 21 ಖಷ್ಠಿ 1/ 3/3 ರಸ್ತೆ ಉಳಿಕೆ 0-08 0-22 
ಕೆ.ಹೆಚ್‌. ವೀರಣ್ಣ, ಸ೦ಜೀವಮ್ಮ ಬಿನ್‌ ಸಂಜೀವಮ್ಮ 
ಲೇ. ಕೆ.ಹೆಚ್‌. ವೀರಣ್ಣ 
47. | ಕೆಂಪಹನುಮಯ್ಯ ಉ.ಗುಂಡಯ್ಯ ಬಿನ್‌ ಕೆಂಪಹನುಮಯ್ಯ 11 ಖಷ್ಠಿ 1/2 2/ ರಸ್ತೆ ಉಳಿಕೆ 0-02 0-05 
ಲೇ. ಪುಟ್ಟಯ್ಯ, ಕೆಂಪಹನುಮಯ್ಯ ಬಿನ್‌ | ಉ.ಗುಂಡಯ್ಯ, 
ಹನುಮಯ್ಯ ಕೆಂಪಹನುಮಯ್ಯ ಬಿನ್‌ 
ಹನುಮಂತಯ್ಯ, 
ಕೆಂಪಹನುಮಯ್ಯ, 
ಉ.ಗುಂಡಯ್ಯ ಬಿನ್‌ 
ಲೇ.ಪುಟ್ಟಯ್ಯ, 
ಕೆಂಪಹನುಮಯ್ಯ ಬಿನ್‌ 
ಹನುಮಯ್ಯ 









































೧೨೩೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ 
























































ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪ್ಟೆ. 
1 2 3 4 5 7 8 10 11 
48. | ಕೆಂಪಹನುಮಯ್ಯ ಉ.ಗುಂಡಯ್ಯ ಬಿನ್‌ | ಕೆಂಪಹನುಮಯ್ಯ 1/2 ಷ್ಠಿ 1/3 1/ ರಸ್ತೆ ಉಳಿಕೆ 0-02 0-05 
ಲೇ. ಪುಟ್ಟಯ್ಯ, ಕೆಂಪಹನುಮಯ್ಯ ಬಿನ್‌ | ಉ.ಗುಂಡಯ್ಯ, ಕೆಂಪಹನುಮಯ್ಯ 
ಹನುಮಯ್ಯ ಬಿನ್‌ ಹನುಮಂತಯ್ಯ, 
ಕೆಂಪಹನುಮಯ್ಯ, ಉ.ಗುಂಡಯ್ಯ 
ಬಿನ್‌ ಲೇ.ಪುಟ್ಟಯ್ಯ, 
ಕೆಂಪಹನುಮಯ್ಯ ಬಿನ್‌ 
ಹನುಮಯ್ತ 
49. ಕೆಂಪಹನುಮಯ್ಯ ಉ.ಗುಂಡಯ್ಯ ಬಿನ್‌ ಕೆಂಪಹನುಮಯ್ಯ, ಉ.ಗುಂಡಯ್ಯ, 1/3 ಷ್ಟಿ 8/ 1/2 ರಸ್ತೆ ಉಳಿಕೆ 0-02 0-05 
ಲೇ.ಪುಟ್ಟಯ್ಯ, ಕೆಂಪಹನುಮಯ್ಯ ಬಿನ್‌ | ಕೆಂಪಹನುಮಯ್ಯ, 
ಹನುಮಯ್ಯ ಕೆಂಪಹನುಮಯ್ಯ, 
ಉ.ಗುಂಡಯ್ಯ ಬಿನ್‌ 
ಲೇ.ಪುಟ್ಟಯ್ಯ, 
ಕೆಂಪಹನುಮಯ್ಯ ಬಿನ್‌ 
ಹನುಮಯ್ಯ 
50. | ಶಿವಲಿಂಗಯ್ಯ ಬಿನ್‌ ಸುಬ್ಬಯ್ಯ ಶಿವಲಿಂಗಯ್ಯ 8/ 9/ 1/3 ರಸ್ತೆ ಉಳಿಕೆ 0-03 0-08 
ಕರ್ನಾಟಕ ಸರ್ಕಾರ ಆಶ್ರಯ ಯೋಜನೆಗೆ | ಆಶ್ರಯ ಯೋಜನೆಗೆ 
ನಂಜುಂಡಯ್ದ ಬಿನ್‌ ಸುಬ್ಬಯ್ಯ ನಂಜುಂಡಯ್ದ 
51. ಶಿವಲಿಂಗಯ್ಯ ಬಿನ್‌ ಸುಬ್ಬಯ್ಯ, ಶಿವಲಿಂಗಯ್ಯ, ನಂಜುಂಡಯ್ಯ, 9/ ಶ್ರೀ ಗಡಿ 8/ ರಸ್ತೆ ಉಳಿಕೆ 0-12 0-33 
ನಂಜುಂಡಯ್ಯ ಬಿನ್‌ ಸುಬ್ಬಯ್ಯ, | ಕೆಂಪೀರಯ್ಯ ಉ.ಬುಳ್ಳಯ್ಯ, 
ಕೆಂಪೀರಯ್ಯ, ಉ.ಬುಳ್ಳಯ್ಯ ಬಿನ್‌ | ಲಿಂಗಪ್ಪ, ಕೆ.ಎ. ಕೆಂಪಣ್ಣ. 
ಕರೆತಿಮ್ಮಯ್ಯ, ಕೆ ಕುಮಾರ್‌, ಟಿ.ಕೆ. ಬಸವರಾಜು, 
ಲಿಂಗಪ್ಪ ಬಿನ್‌ ಹುಚ್ಚಯ್ಯ, ಕೆ.ವಿ.ಕೆಂಪಣ್ಣ ಆನಂದಯ್ಯ, ಗಂಗಾಧರಯ್ಯ 
ಬಿನ್‌ ವೀರಭದ್ರಯ್ಯ, ಕೆ. ಕುಮಾರ್‌ ಬಿನ್‌ ಮೈಗಾ. ಆಗಿ ಖಾಸ ತಂದೆ 
ಕೆ.ಎ. ಕೆಂಪಣ್ಣ, ಆನಂದಯ್ಯ, | ನಂಜುಂಡಯ್ಯ ಬಿನ್‌ ಲೇ. 
ಗಂಗಾಧರಯ್ಯ, ಮೈ.ಗಾ.ಆಗಿ ಖಾಸ ತಂದೆ ಸುಬ್ಬಯ್ಯ 
ನಂಜುಂಡಯ್ದ ಬಿನ್‌ ಲೇ. ಸುಬ್ಬಯ್ದ 
ಒಟ್ಟು 1-01 1/2 1-13 








೧೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 





























ಘೋಷ್ಟಾರೆ 

ಕ್ರ. ಗ್ರಾಮಗಳು ಖಷ್ಠಿ ತರಿ ಭಾಗಾಯ್ತು ಒಟ್ಟು 
ಸಂ. 
1 ವೀರನಾಯ್ಯನಹಳ್ಳಿ 0-01 1/2 | | 0-01 1/2 
2, ಹೊನ್ನುಡಿಕೆ 0-22 0-16 0-02 1-00 
3. ಚಿಕ್ಕಹೊನ್ನುಡಿಕೆ 0-07 — ದ 0-07 
4. ಬಿದರಕಟ್ಟೆ 0-20 — 0-01 1/2 0-21 1/2 
5. ಮಸಗಲ್ಲು 0-38 1/2 0-01 0-0 1/2 1-00 
6. ಚಿಕ್ಕಕೊರಟಗೆರೆ 1-01 1/2 ಈ — 1-01 1/2 

ಒಟ್ಟು 3-10 1/2 0-17 0-04 3-31 1/2 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.316 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ ಕಲಂ 17 ರೊಂದಿಗೆ ಓದಲಾದಂತೆ ಕಲಂ 6(1) ರನ್ವಯ ಘೋಷಣೆ 
ಕ್ರಮಾಂಕ: ಕಂಇ 54 ಭೂಸ್ಸಾತು 2010, ದಿನಾಂಕ:24ನೇ ಆಗಸ್ಟ್‌, 2010 

ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು-ಹಾಸನ ರೈಲ್ವೆ ಮಾರ್ಗ ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿಗಳು, 
ತುಮಕೂರು ಜಿಲ್ಲೆ, ತುಮಕೂರುರವರ ನಂ.ಎಲ್‌ಎಕ್ಕೂ ಎಸ್‌ಆರ್‌:66/2009-10 ದಿನಾ೦ಕ:08.03.2010ರಂತೆ ಹೊರಡಿಸಿರುವ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 17(1) ಮತ್ತು 174) ರಲ್ಲಿ ಓದಲಾದಂತೆ 40ರ 
ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಸದರಿ ಅಧಿಸೂಚನೆಯು ದಿನಾಂಕ:15.04.2010ರ ಕರ್ನಾಟಕ ರಾಜ್ಯಪತ್ರದ ಭಾಗ 6, ಪುಟ 52 ರಿಂದ 124 ರಲ್ಲಿ ಪ್ರಕಟವಾಗಿರುತ್ತದೆ. 

1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1984ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ (ಕೇಂದ್ರ ಅಧಿನಿಯಮ 1894ರ (1) 6ನೇ ಪ್ರಕರಣದ ಮೇರೆಗೆ ಕೆಳಗೆ ಸೂಚಿಸಿರುವ ಜಮೀನುಗಳನ್ನು 
ಭೂಸ್ವಾಧೀನಪಡಿಸಿಕೊಳ್ಳಲು ಅಗತ್ಯವಿದೆಯೆಂದು ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಜಮೀನು ಅಗತ್ಯವಾಗಿದೆಯೆಂದು 

ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಿದೆ. ಪ್ರಕರಣ 7ರ 3 (ಸಿ) ಪ್ರಕಾರ ಹೊಂದಿರುವ ಅಧಿಕಾರದ ಮೇಲೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಿಭಾಗ ಹಾಗೂ 
ಹಾಸನ-ಬೆಂಗಳೂರು ರೈಲ್ವೆ ಮಾರ್ಗ, ತುಮಕೂರು ಇವರನ್ನು ಇನ್ನು ಮುಂದೆ ಕೈಗೊಳ್ಳುವ ವ್ಯವಹಾರಗಳನ್ನು ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಿಸಲಾಗಿದೆ. ಮತ್ತು ಜಮೀನುಗಳನ್ನು 
ಸ್ವಾಧೀನಪಡಿಸಿಕೊಳ್ಳಲು ಆದೇಶ ನೀಡಲಾಗಿದೆ. 

ಮೇಲ್ಕಂಡ ಅಧಿನಿಯಮ 17ನೇ ಪ್ರಕರಣದ (1 ಉಪಪ್ರಕರಣ (4)ರ ಪ್ರಕರಣದಲ್ಲಿರುವ ಅಧಿಕಾರದ ಮೇಲೆ ಸದರಿ ಅಧಿನಿಯಮದ ಪ್ರಕರಣ 9ರಲ್ಲಿನ ಪ್ರಕರಣ 10ರ ಪ್ರಕಾರ ಹೊರಡಿಸಲಾಗುವ ತಿಳುವಳಿಕೆಯನ್ನು 
ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳು ಕಳೆದ ನಂತರ ಸದರಿ ಜಮೀನನ್ನು ಸ್ವಾಧೀನ ಪಡೆಯಲು ನಿರ್ದೆಶಿಸಿರುತ್ತದೆ. 


ಭಾಗ-೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ 


೧೨೩೫ 





ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಿಭಾಗ ಹಾಗೂ ಹಾಸನ-ಬೆಂಗಳೂರು ರೈಲ್ವೆ ಮಾರ್ಗ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ:ಎಡೆಯೂರು ಗ್ರಾಮ: 1.ಯಡಿಯೂರು, ಬೀರಗಾನಹಳ್ಳಿ, ಚಾಕೇನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 4 5 6 7 8 10 11 
ಗ್ರಾಮ: 1. ಯಡಿಯೂರು 
1. | ಕಾರ್ಯದರ್ಶಿಗಳು, ಶ್ರೀ ಸಿದ್ದಲಿಂಗೇಶ್ವರ | ಕಾರ್ಯದರ್ಶಿಗಳು, ಶ್ರೀ | 113 ಖುಷ್ಕಿ 90 ಉ.ಜ ಈಗಾಗಲೇ ಈಗಾಗಲೇ 0-4 1/4 0-13 
ಪದವಿ ಪೂರ್ವ ಕಾಲೇಜು ಸಿದ್ದಲಿಂಗೇಶ್ವರ ಪದವಿ ಪೂರ್ವ ಭೂಸ್ವಾಧೀನಕ್ಕೊಳಪಟ್ಟ | ಭೂಸ್ವಾಧೀನ 0-9 0-30 
ಕಾಲೇಜು ಪ್ರದೇಶ. ಉ.ಜ. ಕ್ಕೊಳಪಟ್ಟ ಪ್ರದೇಶ. 
2. | ಶ್ರೀ ಸಿದ್ದಲಿಂಗೇಶ್ವರ ದೇವರು, ತೋಂಟಯ್ಯ, ಸಿದ್ದಲಿಂಗಯ್ಯ, | 90 ಖುಷ್ಕಿ 91 113 ಉ.ಜ. ಈಗಾಗಲೇ 0-11 0-26 
ಗುರುಸಿದಯ್ದ, ಸಿದ್ದಲಿ೦ಗಯ್ಲ | ವೈ.ಎಸ್‌. ಗಿರೀಶ್‌, ಭೂಸ್ವಾಧೀನ 0-08 0-17 
ದ್‌ ಬ Rp) 
ನಂಜಮ್ಮ ಸಿದ್ದಲಿಂಗಯ್ಯ, ಎಸ್‌. ಕ್ಕೊಳಪಟ್ಟ ಪ್ರದೇಶ. 
ತೋಟದಯ್ಯ, 
ಸರ್ವಮಂಗಳಮ್ಮ ಜಯಮ್ಮ 
ಮರಿತೋಂಟದಯ್ಯ, 
ಬಸವರಾಧ್ಯ, ಶಿವಮೂರ್ತಿ, 
ವಿರುಪಾಕಯ್ದ ವೈ.ಎಸ್‌. 
ವ್‌ 5) 
ಸಿದಲಿಂಗಮರಿ, ವೈ.ಟಿ. 
ಬ ಸ್ರ 
ಜಯದೇವಯ್ಯ 
3. | ಜವರಯ್ಯ ಬಿನ್‌ ಮುತ್ತಯ್ಯ, ಜವರಯ್ಯ, ವೈ.ಹೆಚ್‌. ಹುಚ್ಚಯ್ಯ, | 91 ಖುಷ್ಕಿ ಈಗಾಗಲೇ | 90 ಉ.ಜ ಈಗಾಗಲೇ 0-21 0-46 
ವೈ.ಹೆಚ್‌.ಹುಚ್ಚಯ್ಯ ಬಿನ್‌ ಹುಚ್ಚಯ್ಯ, ಗ೦ಗರಾಜು, ಶಿವಶ೦ಕರ್‌ ಭೂಸ್ವಾಧೀ ಭೂಸ್ವಾಧೀನ 0-19 0-41 
ಗಂಗರಾಜು ಬಿನ್‌ ಮುನಿನರಸಯ್ಯ | ಉ.ರಾಜಣ್ಣ, ಶಾಂತಮ್ಮ ನಕ್ಕೊಳಪಟ್ಟ ಕ್ಕೊಳಪಟ್ಟ ಪ್ರದೇಶ. 
ಶಿವಶಂಕರ್‌, ಉ. ರಾಜಣ್ಣ ಬಿನ್‌ ಮದ್ದು ಕನಕರತ್ನಮ್ಯ ಪ್ರದೇಶ, 
ರಾಮಚಂದ್ರಯ್ಯ, ಶಾಂತಮ್ಮ ಕೋಂ ಘಡ ಬನ್‌ ತತ್‌, 
ಸುಬ್ಬಯ್ಯ, ಆರ್‌.ಕಂಬಯ್ವ, 









































೧೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 


lat 


ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 





ಶ್ರ 
ಕ 
ಸ 
1 
೩. 


ಮ ಉತ್ತರ ದಕ್ಷಿ ಣ ವಿಸ್ತೀರ್ಣ ಆಕಾರ 





3. (2೮7 


1 2 3 4 5 6 8 9 10 11 





ರಾಮಕೃಷ್ಣಯ್ಯ ವರಲಕ್ಷ್ಮಮ್ಮ ಕೋಂ | ನಿಂಗಮ್ಮ ಜಯರಾಮಯ್ಯ, 
ಗಂಗರಾಜು, ಕನಕರತ್ನಮ್ಮ ಕೋಂ | ಲಕ್ಕಣ್ಣ, ಎ.ಸಿ. ಜಗದೀಶ, 
ಶಿವಶಂಕರ್‌, ಈರಣ್ಣಗೌಡ ಬಿನ್‌ ಲೇ. | ರಂಗಮ್ಮ ವೆಂಕಟರಾಮೇಗೌಡ, 
ನಂಜೇಗೌಡ, ಲಕ್ಕಣ್ಣ ಬಿನ್‌ | ಶ್ರೀನಿವಾಸ್‌, ಸಿ.ಎಸ್‌. 
ಲೇ.ತಿಮ್ಮಯ್ಯ, ಜಯರಾಮಯ್ಯ ಬಿನ್‌ | ಚಲುವರಾಜು 

ಹನುಮಂತಯ್ಯ ಉ.ಗುಡ್ಡಯ್ಯ, 
ನಿಂಗಮ್ಮ ಕೋಂ ಕಪನಯ್ಯ, 
ಆರ್‌.ಕಂಬಯ್ಯ ಬಿನ್‌ ರಾಮಯ್ಯ 
ಎನ್‌.ಆರ್‌. ಸುಬ್ಬಯ್ಯ ಬಿನ್‌ ರಾಮಯ್ಯ, 
ಎ.ಸಿ. ಜಗದೀಶ ಬಿನ್‌ ಚಂದ್ರಪ್ಪ. 
ಶ್ರೀನಿವಾಸ್‌ ಬಿನ್‌ ತಿಮ್ಮಪ್ಪ, 
ವೆಂಕಟರಾಮೇಗೌಡ ಬಿನ್‌ ಕಂಬೇಗೌಡ, 
ರಂಗಮ್ಮ ಕೋಂ ನಿಂಗೇಗೌಡ ಉ. 
ವೆಂಕಟರಂಗಯ್ಯ, ಆರ್‌.ಭಾರತಿ ಬಿನ್‌ 
ರಾಮಚಂದ್ರಯ್ಯ, ಸಿ.ಎಸ್‌. 
ಚಲುವರಾಜು ಬಿನ್‌ ಲೇಟ್‌ ಸಿಂಗ್ರಯ್ಯ, 
ಮಂಜುಳ ಕೋಂ ಜೆ.ರಾಮೇಗೌಡ. 


























ಒಟ್ಟು | 1-32 1/4 1-73 





2. ಗ್ರಾಮ: ಬೀರಗಾನಹಳ್ಳಿ 





4. ವೈ.ಎಸ್‌. ಶಶಿಶೇಖರ್‌ ಬಿನ್‌ ಲೇ. ವೈ.ಎಸ್‌.ಶಶಿಶೇಖರ 20/6 ಖುಷ್ಕಿ ಹಳ್ಳ ರಸ್ತೆ ಉ.ಜ. ಈಗಾಗಲೇ 0-17 1/2 0-45 
ಟಿ.ಸಿದಲಿ೦ಗಯ್ಗ ಉ.ಮೈಸೂರಯ, ಭೂಸ್ತಾಧೀನ 
ಬ ಸ್ರ ಲ ಸ್ರ ನ 























ಕ್ಕೊಳಪಟ್ಟ ಪ್ರದೇಶ. 

















ಒಟ್ಟು | 0-17 1/2 0-45 








೧೨೩೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ 

































































ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 10 11 
3. ಗ್ರಾಮ: ಚಾಕೇನಹಳ್ಳಿ 
5. | ಮಲ್ಲೇಗೌಡ ವಗೈರೆ, ಚಂದ್ರೇಗೌಡ ಮಲ್ಲೇಗೌಡ ವಗೈರೆ, 61/3 ತರಿ 61/4 61/ 3ಎ 61/56 ಈಗಾಗಲೇ 0-03 0-09 
ಸಿ.ಎಲ್‌. ಬಿನ್‌ ಸಿ.ಎಲ್‌. ಲಿಂಗೇಗೌಡ, | ಚ೦ದ್ರೇಗೌಡ ಸಿ.ಎಲ್‌. ನಂಜಪ್ಪ, ಭೂಸ್ವಾಧೀನ 
ನಂಜಪ್ಪ ಬಿನ್‌ ಲೇ. ಚನ್ನಯ್ಯ, ಸಿ.ಲಕ್ಕಣ್ಣ | ಸಿ.ಲಕ್ಕಣ್ಣ, ಸಿದ್ದಲಿಂಗಯ್ಯ ಕ್ಕೊಳಪಟ್ಟ ಪ್ರದೇಶ. 
ಬಿನ್‌ ಲೇ.ಚನ್ನಯ್ಯ, ಸಿದ್ದಲಿಂಗಯ್ಯ 
ಬಿನ್‌ ಲೇ.ಚನ್ನಯ್ಯ 
6. | ಸಿ.ಎಂ. ಮೋಹನ್‌ ಬಿನ್‌ ಸಿ.ಎಂ. ಮೋಹನ್‌ಕುಮಾರ್‌ 61/4 ತರಿ 62 61/3 61/5 & 6 ಈಗಾಗಲೇ 0-04 1/4 0-12 
ಸಿ.ಎಂ. ಮಲ್ಲೇಗೌಡ ಭೂಸ್ವಾಧೀನ 
ಕ್ಕೊಳಪಟ್ಟ ಪ್ರದೇಶ 
7. | ಸಿ.ಎಲ್‌. ನಾಗರಾಜು ಬಿನ್‌ | ಸಿ.ಎಲ್‌. ನಾಗರಾಜು 61/6 ತರಿ 61/7 61/4 61/6 & ಬಳಕೆ 61/4 0-0 1/2 0-01 
ಸಿ.ಲಿಂಗೇಗೌಡ 
8. | ಮಲ್ಲೇಶ ಬಿನ್‌ ಲೇ.ಚನ್ನಮಲ್ಲಯ್ಯ, ಮಲ್ಲೇಶ, ಸುಶೀಲಮ್ಮ 60/2ಎ ಖುಷ್ಕಿ 60/7 ಹಳ್ಳ ಉ.ಜ ಈಗಾಗಲೇ 0-01 0-03 
ಸುಶೀಲಮ್ಮ ಕೋಂ ಮಲ್ಲೇಶ ತರಿ ಭೂಸ್ವಾಧೀನ 0-03 1/4 0-09 
ಕ್ಕೊಳಪಟ್ಟ ಪ್ರದೇಶ 
9. | ಸಿ. ಮಲ್ಲೇಗೌಡ ಬಿನ್‌ ಚನ್ನಮಲ್ಲೇಗೌಡ, ಸಿ.ಮಲ್ಲೇಗೌಡ, ಪುಟ್ಟಸ್ವಾಮಯ್ಯ 60/7 ತರಿ 60/8 60/2ಎ ಉ.ಜ ಈಗಾಗಲೇ 0-06 0-17 
ಪುಟ್ಟಸ್ವಾಮಯ್ಯ ಬಿನ್‌ ಭೂಸ್ಸಾಧೀನ 
ಚಂದ್ರಮಲ್ಲೇಗೌಡ ಕ್ಕೊಳಪಟ್ಟ ಪ್ರದೇಶ 
10. | ಸಿ.ಎಂ. ಮೋಹನ್‌ ಬಿನ್‌ ಸಿ.ಎಂ. | ಸಿ.ಎಂ. ಮೋಹನ್‌ 60/8 ತರಿ 60/30 60/7 ಉ.ಜ ಈಗಾಗಲೇ 0-01 1/2 0-04 
ಮಲ್ಲೇಗೌಡ ಭೂಸ್ವಾಧೀನ 
ಕ್ಕೊಳಪಟ್ಟ ಪ್ರದೇಶ 
11. | ಸಿ. ಮಲ್ಲೇಗೌಡ ಬಿನ್‌ ಚನ್ನಮಲ್ಲೇಗೌಡ | ಸಿ.ಮಲ್ಲೇಗೌಡ 60/30 ತರಿ 60/9 60/8 ಉ.ಜ ಈಗಾಗಲೇ 0-01 1/2 0-04 
ಭೂಸ್ವಾಧೀನ 
ಕ್ಕೊಳಪಟ್ಟ ಪ್ರದೇಶ 








೧೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 






































ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
12. | ಮಲ್ಲೇಗೌಡ ಬಿನ್‌ ಸಿ.ಎಂ. | ಮಲ್ಲೇಗೌಡ, 60/9 ತರಿ 6010 60/30 610ಎ ಈಗಾಗಲೇ 0-01 0-03 
ಚನ್ನಮಲ್ಲೇಗೌಡ, ಕೆಂಪಲಕ್ಷ್ಮಮ್ಮ ಕೋಂ ಕೆಂಪಲಕ್ಷ್ಮಮ್ಮ ಭೂಸ್ವಾಧೀನ 
ಲೇ.ಸಿ. ಲಿಂಗಯ್ಯ ಕ್ಕೊಳಪಟ್ಟ ಪ್ರದೇಶ 
13. | ಸಿಸಿ. ಶ೦ಕರಲಿಂಗಯ್ಯ ಬಿನ್‌ | ಸಿ.ಸಿ. ಶಂಕರಲಿಂಗಯ್ಯ 60/0ಎ ತರಿ 61/ಎ 60/9 610ಎ ಈಗಾಗಲೇ 0-0 1/2 0-03 
ಚನ್ನಮಲ್ಲೇಗೌಡ ಭೂಸ್ವಾಧೀನ 
ಕ್ಕೊಳಪಟ್ಟ ಪ್ರದೇಶ 
ಎಲ್ಲಾ ಗ್ರಾಮಗಳ ಒಟ್ಟು | 0-22 1/2 0-65 


















































ಘೋಷ್ಟಾರೆ 
ಕ್ರ. ಗ್ರಾಮದ ಹೆಸರು ಖಷ್ಠಿ ತರಿ ಒಟ್ಟು 
ಸಂ. 
1 ಯಡಿಯೂರು 1-32 1/4 — 1-32 1/4 
2. ಬೀರಗಾನಹಳ್ಳಿ 0-17 1/2 ಪ 0-17 1/2 
3. ಚಾಕೇನಹಳ್ಳಿ 0-01 0-21 1/2 0-22 1/2 
ಒಟ್ಟು 2-10 3/4 0-21 1/2 2-32 1/4 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.319 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ತಾಧೀನ-2 ಮತ್ತು ಪುನರ್ವಸತಿ) 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ:ಕಂಇ:19/ಭೂಸ್ವಾಗ್ರಾ-2010, ದಿನಾಂಕ:16ನೇ ಜುಲೈ, 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಮಾಗಡಿ ತಾಲ್ಲೂಕು, ಕಸಬಾ ಹೋಬಳಿ, ನಾಗಶೆಟ್ಟಿಹಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗದವರ ಸ್ಮಶಾನಕ್ಕಾಗಿ ಅವಶ್ಯವಿದೆ 
ಎಂದು ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 401ರ ಮೇರೆಗೆ ಅಧಿಸೂಚನೆಗೆ ಕ್ರಮಾಂಕ: ಎಲ್‌.ಎ.ಕ್ಯೂಎಸ್‌.ಆರ್‌.:32/07-08, ದಿನಾಂಕ:24.12.2008 ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ. 


೧೨೩೯ 


ಪ್ರಕರಣದ 
ಸರ್ಕಾರಕ್ಕೆ 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ 


ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ) 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ 





ಮನದಟ್ಟಾಗಿರುವುದರಿಂದ: 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ 


ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. 


(ಎಲ್‌.ಎ.ಕ್ಯೂ.ಎಸ್‌.ಆರ್‌:9/08-09) 














ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಮಾಗಡಿ ಹೋಬಳಿ: ಕಸಬಾ ಗ್ರಾಮ: ನಾಗಶೆಟ್ಟಿಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7 8 9 10 11 
1. | ಹುಚ್ಚವೀರಯ್ಯ ಬಿನ್‌ ಲೇ: ಪುಟ್ಟಯ್ಯ ಹುಚ್ಚವೀರಯ್ಯ ಬಿನ ಲೇ: | 34 ಖುಷ್ಕಿ ಸ.ನಂ.34ರ ಸ.ನಂ.34ರ ಸ.ನಂ.34ರ ಸ.ನಂ.34ರ 0-06 0-22 
ಪುಟ್ಟಯ್ಯ ಉಳಿಕೆ ಉಳಿಕೆ ಉಳಿಕೆ ಉಳಿಕೆ 









































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.314 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ತಾಧೀನ-2) 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ:ಕಂಇ:23/ಭೂಸ್ವಾಗ್ರಾ-2009, ದಿನಾಂಕ:24ನೇ ಆಗಸ್ಟ್‌, 2010 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕನಕಪುರ ತಾಲ್ಲೂಕು, ಮರಳವಾಡಿ ಹೋಬಳಿ, ದೊಡ್ಡಮರಳವಾಡಿ ಗ್ರಾಮದಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ 

ಅವಶ್ಯವಿದೆ ಎಂದು ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆಗೆ ಕ್ರಮಾಂಕ ರಾಜಿಕಾ/ಎಲ್‌.ಎ.ಕ್ಯೂಸಿಆರ್‌:140/07-08, ದಿನಾಂಕ:10.09.2008 ಅಧಿಸೂಚನೆಯಲ್ಲಿ 


ಅಧಿಸೂಚಿಸಲಾಗಿದ್ದುದರಿಂದ. 


೧೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೧, ೨೦೧೦ ಭಾಗ-೬ 





ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. 

(ಎಲ್‌.ಎ.ಕ್ಯೂ.ಎಸ್‌.ಆರ್‌:3/08-09) 
























































ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಹೂಕು: ಕನಕಪುರ ಹೋಬಳಿ: ಮರಳವಾಡಿ ಗ್ರಾಮ: ದೊಡ್ಡಮರಳವಾಡಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ 
ಸಂ. ಪೂರ್ವ ಪಶ್ಚಿಮ ಉತ್ತರ ಕ್ಲಿಣ ವಿಸ್ತೀರ್ಣ | ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈೆ. 
1 2 3 4 5 6 7 8 10 11 
1. | ಎಂ.ಎ. ಮುರ್ತುಜಾ ಬಿನ್‌ | ಎಂ.ಎ. ಮುರ್ತುಜಾ ಬಿನ್‌ | 24/2 ಖುಷ್ಕಿ ಎಂ.ಎ. ಮುರ್ತುಜಾ | ಸರ್ಕಾರಿ ಸ.ನಂ.26ರಲ್ಲಿ 0-04 | ಎಂ.ಎ. ಮರ್ತುಜಾ | 0-01.08 ಎ 
ಮುನಾ ಅಬ್ದುಲ್‌ ರಜಾಕ್‌ ಮುನಾ ಅಬ್ದುಲ್‌ ರಜಾಕ್‌ ಬಿನ್‌ ಮುನಾ ಅಬ್ದುಲ್‌ | ದಾರಿ ಗುಂಟೆ ಪ್ರದೇಶ ಜಮೀನು ಮತ್ತು 
ರವರ ಜಮೀನು ಸರ್ಕಾರಿ ದಾರಿ 
2. | ಎಂ.ಎ. ಮುರ್ತುಜಾ ಬಿನ್‌ | ಎಂ.ಎ. ಮುರ್ತುಜಾ ಬಿನ್‌ | 26 ಖುಷ್ಕಿ ಎಂ.ಎ. ಮುರ್ತುಜಾ | ಸರ್ಕಾರಿ ನಿರ್ಮಾಣವಾಗಿರುವ ಭೂಸ್ವಾಧೀನವಾಗಿರುವ 0-04.00 | - 
ಮುನಾ ಅಬ್ದುಲ್‌ ರಜಾಕ್‌ ಮುನಾ ಅಬ್ದುಲ್‌ ರಜಾಕ್‌ ಬಿನ್‌ ಮುನಾ ಅಬ್ದುಲ್‌ | ದಾರಿ ಸೇತುವೆ ಮತ್ತು | ಸ.ನಂ.24/2 ರಲ್ಲಿ 
ರವರ ಜಮೀನು ಬನವಾಸಿ ಮತ್ತು | 0-01 1/2 ಪ್ರದೇಶ 
ಮರಸರಹಳ್ಳಿಗೆ ಮತ್ತು ದಾರಿ 
ಹೋಗುವ ರಸ್ತೆ 
ಒಟ್ಟು 0-05.08 - 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.315 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ತಾಧೀನ-2) 





